ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚವರು 


807(1095) 
ಶ್ರೀ ಮರಿತಿ್ಲೇಗೌಡ (ಶಿಕ್ಷಕರ ಕ್ಷೇತ್ರ) 
21.12.2೦21 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


= 


ಚನ್ನರಾಯಪಟ್ಟಣದ ಹೋಬಳಯ 
ಪೋಲನಹಳ್ಳ ಗ್ರಾಮದ ಸರ್ವೆ 
ನಂ.34/2 ಮತ್ತು 33/2ರ ಒಟ್ಟು 
3.16 ಎಕರೆ 


ಖಾತೆದಾರರು 


ಜಮೀನಿನ 
ಯಾರ್ಯಾರು: 
(ವಿವರ ನೀಡುವುದು) 


ಕ್ರ.ಸಂ ಪ್ರಶ್ನೆ ಉತ್ತರ 
ಸ | ಎ 
(ಅ) | ದೇವನಹಳ್ಳಿ ತಾಲ್ಲೂಕಿನ ಪಾಳ್ಯ ಪಾಳ್ಯ ಕೈಗಾರಿಕಾ ಪ್ರದೇಶಕ್ಷಾಗಿ 
ಕೈಗಾರಿಕಾ ಪ್ರದೇಶದ ಯೋಜನೆಗೆ ಭೂಸ್ಥಾಧೀನಪಡಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಭೂಸ್ವಾಧೀನ ಪಡಿಸಿಕೊಂಡ | ದೇವನಹಳ್ಳ ತಾಲ್ಲೂಕು. ಚನ್ನರಾಯಪಟ್ಟಣ ಹೋಬ, 


ಹೋಲನಹಳ್ಳಿ ಗ್ರಾಮದ ಸರ್ವೆ ನಂ. 34/2 ಮತ್ತು 33/2 ರಲ್ಲಿ 
ಒಟ್ಟು 3-16 ಎಕರೆ ಜಮೀನಿನ ಅಧಿಸೂಚಿತ ಖಾತೆದಾರರ 
ವಿವರ ಈ ಕೆಳಕಂಡಂತಿದೆ 


1 ಶ್ರೀ ವ್ಯೈ.ಸಿ. ಶ್ರೀನಿವಾಸ್‌ ಬನ್‌ ಲೇಟ್‌ ಚಿಕ್ಕಬಚ್ಚಪ್ಪ 
X ಶ್ರೀ ವೈ.ಸಿ. 


ಚಿಕ್ಕಐಚ್ಛಪ್ಪ 
. ಶ್ರೀ ವಸಿ. ರಾಮಕೃಷ್ಣ ಜನ್‌ ಲೇಟ್‌ ಚಿಕ್ಕಬಚ್ಚಪ್ಪ 


ನಾರಾಯಣಸ್ವಾಮಿ ಬನ್‌ ಲೇಬಲ್‌ 


. ಶ್ರೀ ವ್ಯೈಸಿ. ರಮೇಶ್‌ ಜನ್‌ ಲೇಟ್‌ ಚಿಕ್ಕಬಚ್ಚಪ್ಪ 
. ಶ್ರೀ ವೈಸಿ. ಸುರೇಶ್‌ ಲೇಟ್‌ ಚಿಕ್ಕಬಚ್ಚಪ್ಪ 


0 a * 0 


. ಶ್ರೀ ರವೀಂದ್ರ ಜನ್‌ ಲೇವ್‌ ಮರಿಯಪ್ಪ 


. ಶ್ರೀ ಕಿರಣ್‌ ಕುಮಾರ್‌ ಜನ್‌ ಲೇಟ್‌ ಮರಿಯಪ್ಪ 
3 


(ಆ) 


ಎಲ್ಲಾ ಖಾತೆದಾರರಿಗೆ ಸಿಗಬೇಕಾದ 
ಭೂ ಪರಿಹಾರ ಮೊತ್ತವನ್ನು ಉಳದ 
ಖಾತೆದಾರರಿಗೆ ಗಮನಕ್ಕೆ ಬಾರದೇ 
ಕೇವಲ ಒಬ್ಬ ಖಾತೆದಾರರಿಗೆ ಮಾತ್ರ 


ಪ್ರಸ್ತಾವಿತ ಜಮೀನಿನ ಜಂಟ ಬಾತೆ ಶ್ರೀ ವ್ಯೈಸಿ. 
ಶ್ರೀನಿವಾಸ್‌ ಅನ್‌ ಲೇಟ್‌ ಚಿಕ್ಕಬಚ್ಚಪ್ಪ ಮತ್ತು ಇತರರು 
ಹೆಸರಿನಲ್ಲ ನಮೂದಾಗಿದ್ದು ಈ ಪೈಕಿ ಶ್ರೀ ವೈಸಿ. ಶ್ರೀನಿವಾಸ್‌ 


ಜನ್‌ ಲೇಟ್‌ ಚಿಕ್ಕಬಚ್ಚಪ್ಪ' ಇವರು ದಿನಾಂಕ: 12.012೭೦21ರಂದು 


ಪಾವತಿಸುವ ಮೂಲಕ 
ಖಾತೆದಾರರಿಗೆ 


ಉಳದ 


ಅನ್ಯಾಯ 
ಮಾಡಿದಂತೆ ಆಗಲಲ್ಲವೇ: 


(ಇ) 


ಭೂ ಪರಿಹಾರ ಹಂಚಿಕೆಯಲ್ಲಿ ಈ 


ರೀತಿ ತಾರತಮ್ಯ ಹಾಗೂ 
ನ್ಯೂನತೆಗೆ ಕಾರಣವೇನು; ಇಂಥಹ 
ಪ್ರಕರಣಗಳು ಎಷ್ಟು ಷವೆ; 
(ಪ್ರಕರಣವಾರು ವಿವರ 
ಒದಗಿಸುವುದು) 

(ಈ) | ಸದರಿ ಜಮೀನಿನ ಉಳದ 


ಖಾತೆದಾರರಿಗಿ ಭೂ ಪರಿಹಾರ 


ಒದಗಿಸಲು ಯಾವ ನಿರ್ದಿಷ್ಠ 
ಕಾಲಮಿತಿಯಲ್ಲಿ ಕ್ರಮ 
ಕೈಗೊಳ್ಳಲಾಗುವುದು? 


ಭೂಪರಿಹಾರ ಪಾವತಿಸುವಂತೆ ಕೋರಿ ವಿಶೇಷ 


ಕೆ.ಐ.ಎ.ಡಿ.ಬ. ಇವರಿಗಿ ಮನವಿ 


ಭೂಸ್ವಾಧೀನಾಧಿಕಾರಿ-ಂ೨, 
ಸಲ್ಲನಿ, ದಿನಾಂಕ: ೭೦.೦3.೭೦೭1ರಂದು ನೋಟರಿ ಆಧಾರಿತ 
ಪ್ರಮಾಣ ಪತ್ರವನ್ನು ಸಲ್ಲಸಿ, ತಮಗೆ ಮೇಲ್ಲಂಡ ಜಮೀನಿನ 
ಪರಿಹಾರ ಪಾವತಿಸಲು ಇತರ ಖಾತೆದಾರರು ಒಪ್ಪಿರುವುದಾಗಿ 


ತಿಆಸಿರುತ್ತಾರೆ. 


ಈ ಕೋರಿಕೆಯನ್ನು ಪರಿಗಣಿಸಿ, _ ಹೋಲನಹಳ್ಳ 
ಗ್ರಾಮದ ಸರ್ವೆ ನಂ. 33/2 ರ ೭-೭6.8 ಎಕರೆ ಜಮೀನಿನ 
ಪರಿಹಾರ ಮೊತ್ತ ರೂ.೭,೨೭,87,5೦೦/-ಗಳನ್ನು ದಿನಾಂಕ: 
26.೦3.2೦21 ರಂದು ಮತ್ತು ಸರ್ವೆ ನಂ. 34/2ರ ೦-೭8 
ಗುಂಟಿ ಜಮೀನಿನ ಪರಿಹಾರ ಮೊತ್ತ ರೂ.77,೦೦,೦೦೦/- 
ಗಳನ್ನು ದಿನಾಂಕ: 2೦.೦4.೭೦೭1 ರಂದು ಆರ್‌.ಟ.ಜಿ.ಐಸ್‌. 
ಮುಖಾಂತರ ಶ್ರೀ ಇವರಿಗೆ ವಿಶೇಷ 


ಇವರು ವರದಿ 


ವೈ.ಸಿ. ಶ್ರೀನಿವಾಸ್‌ 


ಭೂಸ್ವಾಧೀನಾಧಿಕಾರಿ-2, ಕೆ.ಐ.ಎ.ಡಿ.ಬ. 


ಪಾವತಿಸಿರುತ್ತಾರೆ. 


ತದನಂತರ, ಸದರಿ ಜಮೀನಿನ ಪರಿಹಾರ ಪಾವತಿ ಬಣ್ಣೆ 
ಶ್ರೀ ರಮೇಶ್‌ ವೈ.ಸಿ. ಬನ್‌ ಲೇಟ್‌ ಚಿಕ್ಕಬಚ್ಚಪ್ಪ ಮತ್ತು ಸುರೇಶ್‌ 
ವೈ.ಸಿ. ಬನ್‌ ಚಿಕ್ಕಬಚ್ಚಪ್ಪ ಇವರು ಆಕ್ಷೇಪ ವ್ಯಕ್ತಪಡಿಸಿ, ದಿನಾಂಕ 
೦9.೦6.2೦21 ಮತ್ತು 17.೦6. ವಿಶೇಷ ಭೂಸ್ವಾಧೀನಾಧಿಕಾರಿ- 
2, ಕೆ.ಐ.ಎ.ಡಿ.ಬ. ಇವರಿಗೆ ಮನವಿ ಸಲ್ಲಸಿ, ತಮ್ಮ ಸಹಿಯನ್ನು 
ನಕಲು ಮಾಡಿ ಪರಿಹಾರವನ್ನು ಪಡೆದಿರುವುದಾಗಿ ತಿಆಸಿ, ತಮಗೆ 
ಹಾಗೂ ತಮ್ಮ ಸಹೋದರರಿಗೆ ಈ ಜಮೀನಿನಲ್ಲ ಸಮ 


ಭಾಗವಿದ್ದು ' ಅದರಂತೆ ಪರಿಹಾರವನ್ನು ಪಾವತಿಸುವಂತೆ 
ಕೋರಿರುತ್ತಾರೆ. 
ವಿಶೇಷ ಭೂಸ್ಹಾಧೀನಾಧಿಕಾರಿ-2, ಕೆ.ಐ.ಎ.ಡಿ.ಬ. 


ಇವರು ದಿನಾಂಕ: 17.೦6.2೦೭1 ರಂದು ಕ್ಲೇಮ್‌ದಾರರು ಮತ್ತು 
ದೂರುದಾರರುಗಳಗೆ ನೋಟೀಸ್‌ ಜಾರಿ ಮಾಡಿ, ದಿನಾಂಕ 
21.೦6.೭೦೭1 ರಂದು ವಿಚಾರಣೆ ನಡೆಸಿದ್ದು, ವಿಚಾರಣಾ 
ವೇಳೆಯಲ್ಲ ಉಭಯತ್ರರರು ರಾಜ ಸಂಧಾನ ಮಾಡಿಕೊಂಡಿದ್ದು, 
ದಿನಾಂಕ ೭8.೦6.೭೦21 ರಂದು ಇನ್ನು ಮುಂದೆ ಏನೇ ತಂಟೆ- 
ತಕರಾರುಗಳು ಐಂದಲ್ಲ ತಾವುಗಳೇ ಬಗೆಹರಿಸಿಕೊಳ್ಳುವುದಾಗಿ 
ಹಾಗೂ ಈ ಕುರಿತು ತಕರಾರು ಅರ್ಜ ಸಲ್ಲಸುವುದಾಗಲೀ, 
PA ಠಾಣೆಯಲ್ಲ ದೂರು ದಾಖಲಸುವುದಾಗಅೀ. ದಾವೆ 
ದಾಖಲು ಮಾಡುವುದಾಗಲೀ ಅಥವಾ ನ್ಯಾಯಾಲಯಗಳಲ್ಲ 
ಭಾಗಾಂಶಕ್ಕೆ ದಾವೆ ಹೂಡುವುದಾಗಳೀ ಮಾಡುವುದಿಲ್ಲವೆಂದು 
ಪ್ರಮಾಣ ಪತ್ರ ವಿಶೇಷ ಭೂಸ್ವಾಧೀನಾಧಿಕಾರಿ-2, ಕೆ.ಐ.ಎ.ಡಿ.ಬ. 
ಇವರು ವರದಿ ಮಾಡಿರುತ್ತಾರೆ. 


ಮುಂದುವರೆದು, ವಿಶೇಷ 
ಭೂಸ್ಟಾಧೀನಾಧಿಕಾರಿಯವರು ಅರೆ ನ್ಯಾಯಿಕ 
ಪ್ರಾಧಿಕಾರವಾಗಿದ್ದು ಕೆ.ಐ.ಎ.ಡಿ ನಿಯಮ 1966 ರ ನಿಯಮ 14 
ರಡಿ ಪರಿಹಾರ ಪಾವತಿಸುವ ಅಧಿಕಾರವು ವಿಶೇಷ 
ಭೂಸ್ವಾಧೀನಾಧಿಕಾರಿಯವರಿಗೆ ಪ್ರದತ್ತವಾಗಿರುತ್ತದೆ. 


ಅದರಂತೆ ವಿಶೇಷ ಭೂಸ್ಥಾಧೀನಾಧಿಕಾರಿಯವರ 
ಹೆಂತದಲ್ಲಿಯೇ ಪರಿಹಾರ ಪಾವತಿಸಲು ಮೇಅನಂತೆ ಕ್ರಮ 
ವಹಿಸಿದ್ದು, ಪ್ರಸ್ತಾವಿತ ಸರ್ವೆ ನಂಬರುಗಳ ಪರಿಹಾರ ಪಾವತಿ 
ಕಾರ್ಯ ಪೂರ್ಣಗೊಂಡಿರುತ್ತದೆ. 


ಸಂಖ್ಯೆ: ಸಿಐ ೭6೦ ಐಎಪಿ (ಇ) 2೦21 


| yO 


(ಮುರುಗೇಶ್‌ ಆರ್‌.-ನಿರಾಣಿ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


